ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


:428 (511) 
: ಶ್ರೀ ಅರವಿಂದ ಕುಮಾರ್‌ ಅರಳಿ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


: 21.02.2022 
: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಹಾಗೂಸಕಾಲ 
ಸಜಿವರು 


Fy 


ಸಂ. 


ಪ್ರಶ್ನೆ 


ಬೀದರ ಜಿಲ್ಲೆಯಲ್ಲಿರುವ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳ ಸಂಖ್ಯೆ ಎಷ್ಟು: ಈ ಶಾಲೆಗಳಲ್ಲಿ 
ಬೇಕಾಗುವಷ್ಟು ಸಿಬ್ಬಂದಿಗಳಿದ್ಮಾರೆಯೇ: 
(ತಾಲ್ಲೂಕವಾರು ವಿವರ ನೀಡುವುದು) 


1243 


(ತಾಲ್ಲೂಕಾವಾರು ಪಟ್ಟಿ ಅನುಬಂಧ-1 


ರಲ್ಲಿರಿಸಿದೆ) 


ಎಷ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಗಣಿತ, 
ವಿಜ್ಞಾನದ ಪ್ರಯೋಗಾಲಯ, ಕಂಪ್ಯೂಟರ್‌ 
ಕ್ಲಾಸ್‌ಗಳಿವೆ: 


ಪುಸ್ತುತದವರೆಗೆ ಗಣಿತ, ವಿಜ್ಮಾನದ 
ಪ್ರಯೋಗಾಲಯ, ಕಂಪ್ಯೂಟರ್‌ ಇರುವುದಿಲ್ಲ. 


ಇ) 


ಇಲ್ಲದಿದ್ದಲ್ಲಿ ಈ ಪ್ರಯೋಗಾಲಯಗಳನ್ನು 
ಪ್ರಾರಂಭಿಸುವ ಯೋಜನೆ 
ಮುಂದಿದೆಯೇ: 


ಸರ್ಕಾರದ 


2021-22ನೇ ಸಾಲಿನಲ್ಲಿ ಶಾಲಾ ಅಮೃತ 
ಮಹೋತ್ಸವ ಅಂಗವಾಗಿ 13 ಶಾಲೆಗಳಲ್ಲಿ 
ರೂ.56.00ಲಕ್ಷ ಅನುದಾನವನ್ನು 
ಪ್ರಯೋಗಾಲಯ ಹಾಗೂ ಇತರೆ ಮೂಲಭೂತ 
ಸೌಲಭ್ಯಕ್ಕಾಗಿ ಬಿಡುಗಡೆ ಮಾಡಲಾಗಿದೆ. 
(ಶಾಲಾ ಪಟ್ಟಿ ಅನುಬಂಧ-2 ರಲ್ಲಿರಿಸಿದೆ) 


ಈತಾಲೆಗಳನ್ನಿ ಜವಾನರ ತೂರತೆ ಹಾಗೂ ಶುದ್ಧ 


ಕುಡಿಯುವ ನೀರಿಗಾಗಿ (್ಣ೦ ಗರಿ ಶುದ್ದ ನೀರಿನ 
ಘಟಕದ ಅವಶ್ಯಕತೆ ಇದ್ದು ಇವುಗಳನ್ನು 
ನೀಡುವ ಯೋಜನೆ ಸರ್ಕಾರದ ಮುಂದೆ 
ಇದೆಯೇ? 


ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಜವಾನರ ಹುದ್ದೆ 
ಮಂಜೂರಾಗಿರುವುದಿಲ್ಲ ಹಾಗೂ ಈ ಜಿಲ್ಲೆಯಲ್ಲಿ 
ಜಲಜೀವನ ಮಿಷನ್‌ ಯೋಜನೆಯಡಿಯಲ್ಲಿ 755 
ಶಾಲೆಗಳಿಗೆ ಕುಡಿಯುವ ನೀರು ಟ್ಯಾಪ್‌ ಮೂಲಕ 
ಒದಗಿಸುವ ಕ್ರಮ ಜಾರಿಯಲ್ಲಿರುತ್ತದೆ. 


ಇಡಿ 50 ಪಿಎ೦ಸಿ 2022 


ಹಾಗೂ ಸಕಾಲ ಸಚಿವರು. 


ಅುಮೆಬರಿದು -್ತೆ 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ, ಬದರ. ಅಲ್ಲೆ-ಜೀದರ. 


Ee NOS 
"ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಉಪನಿರ್ದೇಶಕರ ಕಾರ್ಯಾಲಯ, ಜದರ. 


2೦21-22ನೇ ಸಾಲಅಸ ಅಮೃತ ಶಾಲಾ ಸೌಲಭ್ಯ ಯೋಜನೆಯಡಿ ಸಮಗ್ರ ಸೌಲಭ್ಯ ಜದಗಿಸಲು ಸರ್ಕಾರಿ ಶಾಲೆಗಳ 
ಪ್ರಯೋಗಾಲಯ ಸಲಕರಣಿ ಪಟ್ಟ. 


ಶಾಲೆಯ ಹೆಸರು 


ಸ.ಪ್ರೌ.ಶಾಲೆ ಹರಗರಣಾ: 
ಸ.ಹಿ.ಪ್ರಾ.ಖಾಟಿ'ವೆಡೆಗಾರ (8ಡಿ) 


ಬಸವಕಲ್ಯಾಣ ಸ.ಖ್ರೌ.ಶಾಚ್‌ಮಡವ 
ಬಸವಕಲ್ಯಾಣ ಸ.ಪ್ರೌ.ಶಾಲೆ ನಾರಾಯೌಣಮರ 2೨೦5೦2150೦6 | — 
ಬಸವಕಲ್ಯಾಣ ಸ.ಪ್ರೌ.ಶಾಲೆ ಮುರಐರ್‌ 00ST 
ಪಾ — 
sg — es —— 

ವಾ A NI 
— ಹ 


1. ಸರ್ಕಾರದ ಅದೇಶ ಸಂಖ್ಯೆ: ಇದಿ 157 ಯೋನಕ 2೦21 ಬೆಂಗಳೂರು ದಿನಾಂಕ; 21-08-2೦21, 


2. ಮಾಸ್ಯ ಆಯುಕ್ತರು ಸಾರ್ವಜನಿಕ ಕಿಕ್ಷಣ ಇಲಾಖೆ ಬೆಂಗಳೂರು ರವರ ಹ್ಞಾಪನ ಸೆಂಖ್ಯೆ: ಯೋ-11/ಅಶಾಸೌ/ಯೋ-ದ/2೦೭1-22 ದಿ; 23-0೮- 
3. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆಕು, ಜಲ್ಲಾ ಪಂಚಾಯತ್‌ ಜಂದರೆ ರವರ ನಡವಆ ಸಂಖ್ಯೆ: ಯೋ-1/ಅಯೋ/ಸಿಆರ್‌-. 


7/202122 Oಿ: 4-1-22 
\ 
ಉಪನಿರ್ದೇಕಕ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಜರೆ. 


೦21. 


pe 
Crannad he Camirann 


